ಕಾಂಪೋಸ್ಸಿಂಗ್‌, ವರ್ಮಿ ಕಾಂಪೋಸ್ಟಿಂಗ್‌, ದ್ರವ 
ಜೈವಿಕ ಗೊಬ್ಬರಗೆವನ್ನು ಬಳಸುವ: ಮೂಲಕ ಕೃಷಿ 
ವೆಚ್ಚವನ್ನು ಕಡಿತಗೊಳಿಸುವ ಬಗ್ಗೆ ಯಾವುದಾದರೂ 
ಹೊಸ' ಮಾರ್ಗಸೂಚಿಗಳನ್ನು ಹೊರಡಿಸಿದೆಯೇ; 
“ಹಾಗಿದ್ದಲ್ಲಿ. ಅದರ ವಿವರಗಳನ್ನು ಒದಗಿಸುವುದು: 


ಕರ್ನಾಟಕ ವಿಧಾನ ಪರಿಷತ್ತು 
.|ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ (ಶೌ 
ಸದಸ್ಯರ ಹೆಸರು ಶ್ರೀ ಕೆ ಎ ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸುವ ದಿಸಾಂಕ 09.12.2020 

ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರ ತ್ರಕ್ನ ತತ್ತರ 
ಸಂ ' 
ಅ | ಸರ್ಕಾರವು ಕೃಷಿಯಲ್ಲಿ ನಾಡೆಪ್‌(NAರ೭P) | ಸರ್ಕಾರವು ಕೃಷಿಯಲ್ಲ ನಾಡೆಪ್‌(NAರ೯) ಶಾಂಪೋಸ್ಥಿಂಗ್‌, 


ವರ್ಮಿ ಕಾಂಪೋಸ್ಥಿಂಗ್‌, ದ್ರವ ಜೈವಿಕ ಗೊಬ್ಬರಗ್ಗವನ್ನು ಬಳಸುವ 
ಮೂಲಕ ಕೃಷಿಯಲ್ಲಿ ವೆಚ್ಚವನ್ನು ಕಡಿತಗೊಳಿಸಲು ಯಾವುದೇ 
ಹೊಸ ಮಾರ್ಗಸೂಟಿಗಳನ್ನು ಹೊರಡಿಪಿರುವುದಿಲ್ಲ. 
ಇಲಾಖೆಯ ವಿವಿಧ ಯೋಜನೆಗಳಲ್ಲಿ ಮಣ್ಣಿನ ಸತ್ವ ಹೆಚ್ಚಿಸಲು ಕೃಷಿ 
ಪರಿಕರಗಳಾದ ಜೈವಿಕ ಗೊಬ್ಬರಗಳು, ಎರೆಹುಳು ಗೊಬ್ಬರ, ಸಿಟಿ 
ಕಾಂಪೋಸ್ಟ್‌, ಸಾವಯವ ಗೊಬ್ಬರಗಳು, ಲಅಘುಪೋಷಕಾಂಶಗಳು, 
ಮಣ್ಣು ಸುಢಾರಕಗಳು, ಹಸಿರೆಲೆ “ಗೊಬ್ಬರ ಬೀಜಗಳನ್ನು 


y ಬೇಡಿಕೆಗನುಗುಣವಾಗಿ ರೈತರಿಗೆ ಇಲಾಖೆಯ ರೈತ ಸಂಪರ್ಕ 


ಕೇಂದ್ರಗಳ ಮೂಲಕ ರಿಯಾಯತಿ: ದರದಲ್ಲಿ ವಿತರಣೆ 
ಮಾಡಲಾಗುತ್ತಿದೆ. 


ಪ್ರಸ್ತುತ |' 


ಆ [ಈ ಗೊಬ್ಬರವನ್ನು ಒಳಸುವುದರ ಮೂಲಕ ಕೃಷಿ 
ಭೂಮಿ ಹೆಚ್ಚು ಫಲವತ್ತಾಗುತ್ತದೆ ಮತ್ತು ಹೆಚ್ಚಿನ 
ಇಳುವರಿಯನ್ನು ನೀಡುತ್ತದೆ ಎಂಬುದು ನಿಜವೇ: 
ಹಾಗಿದ್ದಲ್ಲಿ, ಕಳೆದ ಮೂರು ವರ್ಷಗಳಿಂದ 
ಇಂದಿನವರೆಗೆ ಪ್ರತಿ ಹೆಕ್ಟೇರ್‌ಗೆ ಬೆಳೆದ ಬೆಳೆಗಳ 
ಸ್ಥಿತಿಯೇನು;(ಜಿಲ್ಲಾವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 


ಕೃಷಿಯಲ್ಲಿ ವಿವಿಧ ಸಾವಯವ ಗೊಬ್ಬರ ಹಪ ಜೈವಿಕ 
ಗೊಬ್ಬರಗಳ ಬಳಕೆಯಿಂದ ಮಣ್ಣಿನಲ್ಲಿ. ಇಂಗಾಲ ಅಂಶವು 
ಹೆಚ್ಚಳವಾಗಲಿದ್ದು ಅದರಿಂದ ಮಣ್ಣಿಗೆ ಹೆಚ್ಚಿನ ನೀರನ್ನು 
ಹಿಡಿದಿಟ್ಟುಕೊಳ್ಳಲು ಅನುಕೂಲಕರವಾಗಲಿದೆ ಹಾಗೂ ಭ್ಯ ವಿರುವ 
ಪೋಷಕಾಂಶಗಳನ್ನು ಪರಿಫಾಮಕಾರಿಯಾಗಿ ಸದ್ಯ ಛಕೆಯ್ದಾಗಲಿದೆ. 
ಅದರಿಂದ ಕೃಷಿ ಭೂಮಿ ಹೆಚ್ಚು ಫಲವತ್ತಾಗುವುದಲ್ಲದೇ ಶೇಂಂರ 
ವರೆವಿಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ ಎಂದು 
ಅಧ್ಯಯನಗಳಿಂದ ತಿಳಿದು ಬಂದಿರುತ್ತದೆ. ಇದಕ್ಕೆ ಹೊರತಾಗಿ 
ರಾಜ್ಯದಲ್ಲಿ ಹಲವಾರು - ಸಾವಯವ . ಕೃಷಿ ಉತ್ತೇಜನ 
ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲಾ, ಜಿಲ್ಲೆಗಳಲ್ಲಿ 
ಹೆಮ್ಮಿ ಕೂಳ್ಳಲಾಗಿರುತದೆ. 


ಇ ಷ್ಸನ ಇಪ ಪಡಯತ್ತಿರವ ಕೃತರಗ 
ಪ್ರೋತ್ಸಾಹ ಧಸ ನೀಡುವ ಮೂಲಕ ಸರ್ಕಾರ 


ರೈತರನ್ನು ಸನ್ಮಾನಿಸಿದೆಯೇ? (ಜಿಲ್ಲಾವಾರು 
ಸನ್ಮಾನಿಸಲ್ಪ್ಲಟ್ಟ ರೈತರ ಸಂಖ್ಯೆ, ಹೆಸರು 
| ನೀಡುವುದು). 


ಕೃಷಿಯಲ್ಲಿಸ ಸಾಪಹವ ಮೆತ್ತು ಜೈವಿಕ ಗೊಬ್ಬ ರಗಣ ವಳತಪಾಡರ 
ಹೆಚ್ಚಿನ ಇಳುವರಿ ಪಡೆಯುತ್ತಿರುವ - ರೈತರಿಗೆ ಯಾವುದೇ 
ಪ್ರೋತ್ಸಾಹ ಧನ ನೀಡಿ ಸನ್ಮಾನಿಸುವ ಕಾರ್ಯಕ್ರಮವಿರುವುದಿಲ್ಲ. 
ಆದರೂ ಒಟ್ಟಾರೆಯಾಗಿ ವಿವಿಧ ಬೆಳೆಗಳಲ್ಲಿ ಹೆಚ್ಚು ಇಳುವರಿಯನ್ನು 
| ಪಡೆಯುವ ರೈತರನ್ನು ಇಲಾಖೆಯಿಂದ ಸನ್ಮಾನಿಸಲಾಗುತ್ತಿದೆ. 


l 
ಸ 


೦ಖ್ಯೆ: AGRI-ACT/199/ 2020 


